ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾಂಕ: 19-03-2021 ಪ್ರಶ್ನೆ ಸಂಖ್ಯೆ: 1478 (1794) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀಪಿ.ಆರ್‌. ರಮೇಶ್‌(ನಾಮನಿರ್ದೇಶನ ಹೊಂದಿದವರು) 
ಉತ್ತರ ನೀಡಬೇಕಾ.ದ ದಿನಾ೦ಕ: 19-03-2021 

ಉತ್ತರಿಸುವ ಸಚಿವರು: ಮಾನ್ಯ ಕೃಷಿ ಸಚಿವರು 


ವಿಷಯ: ರಾಜ್ಯದಲ್ಲಿ ಪ್ರಧಾನಮಂತಿ ಫಸಲ್‌ ಬೀಮಾ ಯೊಜನೆಯ ಕುರಿತು 


(ಅ) ಕಳೆದ ಐದು ವರ್ಷಗಳಲ್ಲಿ ರಾಜ್ಯದಲ್ಲಿ ಎಷ್ಟು ರೈತರು ಪ್ರಧಾನಮಂತ್ರಿ ಫಸಲ್‌ 
ಬೀಮಾ ಯೋಜನೆಯಲ್ಲಿ ವಿಮಾ ಕಂತುಗಳನ್ನು ತುಂಬಿದ್ದಾರೆ ಮತ್ತು ಎಷ್ಟು 
ಮೊತ್ತವನ್ನು ಪಾವತಿಸಿದ್ದಾರೆ; ರಾಜ್ಯದಲ್ಲಿ ಎಷ್ಟು ವಿಮಾ ಕಂಪನಿಗಳು 
ಕಾರ್ಯನಿರ್ವಹಿಸುತ್ತಿವೆ ; (ಮಾಹಿತಿ ನೀಡುವುದು) 


(ಆ) ಕಳೆದ ಐದು ವರ್ಷಗಳಲ್ಲಿ ತೀವ್ರ ನೆರೆ ಹಾವಳಿ ಮತ್ತು ಅಕಾಲಿಕ ಮಳೆಯಿಂದ 
ಸಂಪೂರ್ಣ ಬೆಳೆ ನಾಶವಾಗಿರುವ ಒಟ್ಟು ರೈತರ ಸಂಖ್ಯೆ ಎಷ್ಟು; ಎಷ್ಟು ರೈತರು 
ಬೆಳೆನಾಶದ ವಿಮೆಗಾಗಿ ಅರ್ಜಿ ಸಲ್ಲಿಸಿರುತ್ತಾರೆ ಮತ್ತು ಎಷ್ಟು ಸಂಖ್ಯೆಯ ರೈತರು 
ಸರ್ಕಾರದ ಸರ್ಮೇಕ್ಷಣ/ರೈತರ ಸ್ಥಯಂ ಅಧಾರದ ಮೇಲೆ ಅರ್ಹರಾಗಿರುತ್ತಾರೆ; ಬೆಳೆ 
ಹಾನಿಯಾಗಿರುವ ಎಷ್ಟು ರೈತರಿಗೆ ವಿಮೆಯ ಹಣ ಪಾವತಿಯಾಗಿದೆ; ಎಷ್ಟು ರೈತರಿಗೆ 
ಬಾಕಿ ವಿಮಾ ಹಣ ಬರಬೇಕಾಗಿದೆ; ಕೇ೦ದ್ರ ಸರ್ಕಾರದ ವತಿಯಿಂದ ಬರಬೇಕಾದ ವಿಮೆ 
ಹಣದ ಮೊತವೆಷು;ಕಟಿ ಕೇಂದ್ರ ಸರ್ಕಾರದ ವತಿಯಿಂದ ಬಿಡುಗಡೆಯಾದ ವಿಮೆ 
ಹಣ ಮೊತ್ತ ಎಷ್ಟು; ಬಾಕಿ ಬರಬೇಕಾದ ಮೊತ್ತವೆಷ್ಟು; (ಜಿಲ್ಲಾವಾರು, 
ತಾಲ್ಲೂಕುವಾರು, ಗ್ರಾಮವಾರು ವರಾವಾರು ಮಾಹಿತಿ ನೀಡುವುದು) 


(ಇ) ವಿಮೆ ಕಂತು ಪಾವತಿಸಿದ್ದರೂ ಸಹ ತಾವು ಬೆಳೆದ ಬೆಳೆಯು ನಾಶವಾಗಿ 
ಸರ್ಕಾರದಿಂದ ಬರತಕ್ಕಂತಹ ವಿಮೆಗಾಗಿ ಅರ್ಜಿ ಸಲ್ಲಿಸಿದ್ದರೂ ಸಹ ಹಲವು ರೈತರಿಗೆ 
ವಿಮೆ ಪರಿಹಾರ ದೊರಕದಿರುವ ವಿಷಯ ಸರ್ಕಾರದ ಗಮನಕ್ಕ ಬಂದಿದೆಯೇ; 
ಬಂದಿದ್ದಲ್ಲಿ, ಸರ್ಕಾರದ ಕ್ರಮವೇನು ; (ವಿವರ ನೀಡುವುದು) 

(ಈ) ವಿಮೆ ಕಂತು ಸರಿಯಾಗಿ ಪಾವತಿಯಾಗದಿರುವ ಕುರಿತು ಖಾಸಗಿ ವಿಮಾ 
ಕಂಪನಿಗಳ ಮತ್ತು ಸರ್ಕಾರದ ವಿರುದ್ದ ಯಾವುದಾದರೂ ನ್ಯಾಯಾಲಯದಲ್ಲಿ 
ದಾವೆಗಳು ಹೂಡಲ್ಪಟ್ಟಿವೆಯೇ ? (ವಿವರ ನೀಡುವುದು) 


